CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨, ೨೦೦೩ (ಆಶ್ವಯುಜ ೧೦, ಶಕ ವರ್ಷ ೧೯೨೫) 








ಸಂಚಿಕೆ ೪೦ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 16 ಆಸೇನಿ 2003, ಬೆಂಗಳೂರು, ದಿನಾಂಕ:9ನೇ ಸೆಪ್ಟೆಂಬರ್‌, 2003 
ದಿನಾಂಕ: 19.11.2003ರ ಸಂಖ್ಯೆ: ಸಿಆಸುಇ 74 ಆಸೇನಿ 2002ರ ಅಧಿಸೂಚನೆ ರೀತ್ಯ ದಿನಾಂಕ: 31.7.2003ರಂದು 58 
ವರ್ಷಗಳ ವಯೋಮಿತಿ ಮೇರೆಗೆ ನಿವೃತ್ತಿ ಹೊಂದಿರುವ ಶ್ರೀ ಹೆಚ್‌. ಶ್ಯಾಮರಾವ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರಿಗೆ 
ಸರ್ಕಾರದ ಸುತ್ತೋಲೆ ಸಂಖ್ಯೆ: ಎಫ್‌ಡಿ 15 ಎಸ್‌ಆರ್‌ಎಸ್‌ 97 ದಿನಾಂಕ: 20.09.1997ರನ್ವಯ ಅವರು ನಿವೃತ್ತಿ ಹೊಂದಿದ 
ದಿನಾಂಕದವರೆಗೆ ಲಭ್ಯವಿರುವ ಗಳಿಕೆ ರಜೆಯನ್ನು ಗರಿಷ್ಟ 240 ದಿನಗಳ (ಎರಡು ನೂರ ನಲವತ್ತು ದಿನಗಳು ಮಾತ್ರ) ಮಿತಿಗೊಳಪಟ್ಟು 
1958ನೇ ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1) ನಿಯಮದಡಿ ಹಾಗೂ ಉಪನಿಯಮ (2ರ ವ್ಯಾಪ್ತಿಗೊಳಪಟ್ಟು 
ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1143 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 90 SPS 2003, Bangalore, Dated:10" September, 2003 
Shri Alikana S. Murthy, IPS, (KN 92), Assistant Inspector General of Police (General), Bangalore 
is transferred with immediate effect and posted until further orders as Superintendent of Police, Railways, 
Bangalore, in the existing vacancy. 
By Order and in the name of the Governor of Karnataka, 
B.V. KUMARASWAMY 
P.R. 1141 Under Secretary to Government, 
D.P. & AR. (Services-l). 
NOTIFICATION 
No. DPAR 299 SAS 2003, Bangalore, Dated:4" September, 2003 
The services of Shri A.K. Agarwal, IAS, (KN 70), Principal Secretary to Government, Agriculture & 
Horticulture Department, Bangalore, are placed at the disposal of Urban Development Department with 
immediate effect and until further orders for posting him as Commissioner, Bangalore Metropolitan 
Regional Development Authority, Bangalore vice Shri G.R. Prem Kumar, IAS, transferred. 


(೫೩೭ ) 


೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೨ 





Smt. Usha Ganesh, IAS (KN 73), Principal Secretary to Government, Water Resources 
Department (Minor Irrigation), Bangalore, is transferred with immediate effect and posted until further 
orders as Principal Secretary to Government, Kannada & Culture Department, Bangalore, vice Shri C.S. 
Kedar, IAS transferred. 

Shri Shantanu Consul, IAS, (KN 74), Principal Secretary to Government Food & Civil Supplies 
Department, Bangalore, is transferred with immediate effect and posted until further orders as Principal 
Secretary to Government, Agriculture & Horticulture Department, Bangalore, vice Shri A.K. Agarwal, IAS 
transferred. 

The services of Shri G.R. Prem Kumar, IAS, (KN 76), Commissioner, Bangalore Metropolitan 
Regional Development Authority, Bangalore are withdrawn from Urban Development Department with 
immediate effect and he is posted until further orders as Principal Secretary to Government, Animal 
Husbandry & Fisheries Department, Bangalore, vice Shri A. Sengupta, IAS, proceeded on leave. 

The services of Shri P. Vijayan, IAS, (KN 76), Managing Director, Karnataka Food & Civil 
Supplies Corporation Limited, Bangalore are withdrawn from Food & Civil Supplies Department with 
immediate effect and placed at the disposal of Commerce & Industries Department until further orders for 
posting him as Managing Director, Karnataka Silk Industries Corporation Limited, Bangalore, vice Shri 
N.G. Halappanavar, IAS, transferred. 

The services of Smt. Meera C. Saksena, IAS, (KN 76), waiting for postings are placed at the 
disposal of Commerce & Industries Department, with immediate effect and until further orders to post her 
as Managing Director, M/s Mysore Sales International Limited, Bangalore, vice Shri Ashok David, IAS 
transferred. 

Shri D. Thangaraj, IAS, (KN 77), Principal Secretary to Government, Women & Child 
Development Department, Bangalore, is transferred with immediate effect and posted until further orders 
as Principal Secretary to Government, Water Resources Department (Minor Irrigation), Bangalore, vice 
Smt. Usha Ganesh, IAS transferred. 

On return from Central Deputation, Shri Sudhir Kumar, IAS, (KN 77), is posted with immediate 
effect and until further orders as Principal Secretary to Government (Administrative Reforms, Training & 
Political Pensions), Department of Personnel & Administrative Reforms, Bangalore, vice Smt. Vatsala 
Watsa, IAS proceeded on leave. 

Shri C.S. Kedar, IAS, (KN 79), Secretary to Government, Kannada & Culture Department, 
Bangalore, is transferred with immediate effect and posted until further orders as Secretary to 
Government, Information, Tourism & Youth Services Department, Bangalore, vice Shri S.M. Acharya, IAS 
transferred. 

The services of Dr. Anup K. Poojari, IAS, (KN 80), waiting for postings, are placed at the disposal 
of Commerce & Industries Department, with immediate effect and until further orders to post him as 
Managing Director, M/s Mysore Sugar Company Limited, Bangalore, vice Shri K. Amarnarayan, IAS, 
transferred. 

On return from Central Deputation, the services of Shri Arvind G. Risbud, IAS, (KN 83) are placed 
at the disposal of Education Department with immediate effect and until further orders to post him as 
Registrar, Bangalore University, Bangalore, vice Shri K.C. Ramamurthy, IPS, transferred. 

The services of Shri M.G. Halappanavar, IAS, (KN 83), are continued to be placed at the disposal 
of Commerce & Industries Department, to post him as Managing Director, Karnataka Soaps and 
Detergents Limited, Bangalore in the existing vacancy. 

The services of Shri Ashok V. David, IAS, (KN 83), Managing Director, M/s Mysore Sales 
International Limited, Bangalore, are withdrawn from Commerce & Industries Department with immediate 
effect and placed at the disposal of Food & Civil Supplies Department, until further orders to post him as 
Managing Director, Karnataka Food & Civil Supplies Corporation Limited, Bangalore, vice Shri P. Vijayan, 
IAS, transferred. 

The services of Shri Subash Chandra, IAS, (KN 86), waiting for postings, is placed at the disposal 
of Urban Development Department with immediate effect and until further orders to post him as Special 
Commissioner, Bangalore Mahanagara Palike, Bangalore, in the existing vacancy. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೫೩೯ 





Shri 8. Bheemaiah, IAS, (KN 86), Additional Secretary to Government (Science & Technology), 
Department of Information Technology & Bio-Technology, Bangalore, is transferred with immediate effect 
and posted until further orders as Director (Rural Infrastructure) & Ex-officio Additional Secretary to 
Government, Rural Development & Panchayat Department, Bangalore, in the existing vacancy. 

The services of Smt. T. Mukthamba, IAS, (KN 87), waiting for postings, are placed at the disposal 
of Commerce & Industries Department with immediate effect and until further orders to post her as 
Managing Director, Karnataka Small Scale Industries Development Corporation Limited, Bangalore, in the 
existing vacancy. 

Smt. Rashmi V. Mahesh, IAS, (KN 96), Chief Executive Officer, Zilla Panchayat, Mysore is 
transferred with immediate effect and posted until further orders as Deputy Secretary to Government 
(Science & Technology), Department of Information Technology & Bio-Technology, Bangalore, in the 
down graded post vice Shri B. Bheemaiah, IAS, transferred. 

The services of Shri K.C. Ramamurthy, IPS, (KN 82), Registrar, Bangalore University, Bangalore, 
are withdrawn from Education Department, with immediate effect and placed at the disposal of the 
Department Information Technology & Bio-Technology, Bangalore, until further orders to post him as 
Managing Director, KEONICS Limited, Bangalore in the existing vacancy. 

By Order and in the name of the Governor of Karnataka, 
B.V. KUMARASWAMY 
P.R. 1142 Under Secretary to Government, 
D.P. & AR. (Services-l). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 14 ಎಡಿಇ 2002, ಬೆಂಗಳೂರು, ದಿನಾಂಕ:11ನೇ ಸೆಪ್ಟೆಂಬರ್‌, 2003 

ಶ್ರೀ ಆರ್‌.ಎ. ಪಾಟೀಲ, ತಹಶೀಲ್ದಾರ್‌ ಗುಂಪು-ಬಿ (ನಿಯಮ 32), ಪ್ರಸ್ತುತ ತಹಸೀಲ್ದಾರ್‌ ರಾಯಭಾಗ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನಾಧಿಕಾರಿ, ಸಮಗ್ರ ಗ್ರಾಮೀಣ ಇಂಧನ 
ಕಾರ್ಯಕ್ರಮ (ಐ.ಆರ್‌.ಇ.ಪಿ), ಜಿಲ್ಲಾ ಪಂಚಾಯತ್‌, ಬಳ್ಳಾರಿ ಇಲ್ಲಿ ಖಾಲಿಯಿರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ 
ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 1144 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 126 ಆಸೇಇ 2003, ಬೆಂಗಳೂರು, ದಿನಾಂಕ:11ನೇ ಸೆಪ್ಟೆಂಬರ್‌, 2003 

ಶ್ರೀ ಲಕ್ಷ್ಮಣ ಅಯ್ಯಗಾರ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ 
ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬಿಜಾಪುರ ಇವರು ದಿನಾಂಕ: 31.12.2001ರಿಂದ 26.01.2003ರವರೆಗೆ ಕಳೆದ 
ಅವಧಿಯನ್ನು ಈ ಕೆಳಗಿನಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 

1) | ದಿನಾಂಕ: 31.12.2001 ರಿಂದ 29.04.2002ರವರೆಗೆ ವೈದ್ಯಕೀಯ ಕಾರಣದ ಮೇಲೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 

112ರಡಿ ಗಳಿಕೆ ರಜೆ 

2) | ದಿನಾಂಕ: 30.04.2002ರಿಂದ 31.05.2002ರವರೆಗೆ ವೈದ್ಯಕೀಯ ಕಾರಣದ ಮೇಲೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 

114ರಡಿ ಪರಿವರ್ತಿತ ರಜೆ 

3) | ದಿನಾಂಕ: 01.06.2002ರಿಂದ 22.01.2003ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15)(ಎಫ್‌) ಪ್ರಕಾರ 

ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ. 

4) | ದಿನಾಂಕ: 23.01.2003ರಿಂದ 26.01.2003ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 76ರ ಪ್ರಕಾರ ಸೇರುವಿಕೆ ಕಾಲ 
ಈ ಹಿಂದೆ ಜಿಲ್ಲಾಧಿಕಾರಿ, ಬೀದರ್‌ ಜಿಲ್ಲೆ ರವರು ಹೊರಡಿಸಿರುವ ಆದೇಶ ಸಂಖ್ಯೆ: ಕಂ:ಸಿಬ್ಬಂದಿ:ಸಿಆರ್‌:ಎ-2/2001-02, 

ದಿನಾಂಕ: 4.6.2002ಅನ್ನು ರದ್ದುಗೊಳಿಸಿದೆ. 





























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1145 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೫೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ 


ಭಾಗ - ೨ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 406 ಡಿಪಿಐ 2003, ಬೆಂಗಳೂರು, ದಿನಾಂಕ:11ನೇ ಸೆಪ್ಟೆಂಬರ್‌, 2003 


ಭಾಗ-1 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಶಿಕ್ಷಣಾಧಿಕಾರಿಗಳು ಮತ್ತು ತತ್ಸಮಾನ ವೃಂದದ ಗ್ರೂಪ್‌-ಎ ಕಿರಿಯ 
ವೇತನಶ್ರೇಣಿಯ ಅಧಿಕಾರಿಗಳನ್ನು ರೂ. 9580-14200ರ ವೇತನಶ್ರೇಣಿಯಲ್ಲಿ ಗ್ರೂಪ್‌-ಎ ಹಿರಿಯ ವೇತನಶ್ರೇಣಿಯ ಉಪನಿರ್ದೇಶಕರ 
ಮತ್ತು ತತ್ಸಮಾನ ವೃಂದದ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿನೀಡಿ ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 












































ಕ್ರಮ ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಬಡ್ತಿನೀಡಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು ಸ್ಥಳ 

ಸಂಖ್ಯೆ | ಹುದ್ದೆ ಮತ್ತು ಪದನಾಮ 
ಶ್ರೀ/ಶ್ರೀಮತಿ 

1) ವೀಣಾ ಆರ್‌ ನಾಯಕ್‌ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಹಿರಿಯ ಉಪನ್ಯಾಸಕರು, ಹಾಸನ (ಶ್ರೀ ವಿ. ಚನ್ನವೀರಪ್ಪ ಇವರ ಜಾಗದಲ್ಲಿ) 
ಡಯೆಟ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

2) ಬಿ.ಜಿ. ನಾಯಕ್‌, ಉಪನಿರ್ದೇಶಕರು (ಆಡಳಿತ) ಸಾಶಿಇ, ಕೊಪ್ಪಳ 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೆಳಗಾವಿ ತಾಲ್ಲೂಕು ಬ್ಲಾಕ್‌ ವಲಯ | (ಶ್ರೀ ಅಬ್ದುಲ್‌ ವಾಜೀದ್‌ ಇವರ ಸ್ಥಳದಲ್ಲಿ) 

3) ಕೆ.ಎಸ್‌. ಶ್ರೀನಿವಾಸಲು, ಉಪನಿರ್ದೇಶಕರು (ಆಡಳಿತ) ಸಾಶಿಇ, ಹಾವೇರಿ 
ಗ್ರಾಮೀಣ ನೀರು ಸರಬರಾಜು ಸಚಿವರ ಆಪ್ತ (ಶ್ರೀ ಎನ್‌.ಹೆಚ್‌. ಕಟಕದೊಂಡ ಇವರ ಜಾಗದಲ್ಲಿ) 
ಕಾರ್ಯದರ್ಶಿ ನಿಯೋಜನೆ ಮೇಲಿರುವ) 

4) ಡಿ.ಬಿ. ಕೃಷ್ಣಪ್ಪನವರ್‌, ರೀಡರ್‌, ಸಿ.ಟಿ.ಇ., ಗುಲ್ಬರ್ಗಾ (ಶ್ರೀ ಅಮೃತ ಬೆಟ್ಟದ 
ಹಿರಿಯ ಉಪನ್ಯಾಸಕರು, ಡಯೆಟ್‌, ಧಾರವಾಡ ಇವರ ಜಾಗದಲ್ಲಿ) 

5) ಕೆ. ಕಾಳಪ್ಪ, ಉಪನಿರ್ದೇಶಕರು (ಆಡಳಿತ) ಸಾಶಿಇ, ಕೋಲಾರ 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಉತ್ತರವಲಯ-1, ಮಲ್ಲೇಶ್ವರಂ, (ಶ್ರೀ ಡಿ.ಎಸ್‌. ರಾಜಣ್ಣ ಇವರ ಜಾಗದಲ್ಲಿ) 
ಬೆಂಗಳೂರು-3 

6) ಎಸ್‌.ಎಲ್‌. ಚವಾಣ್‌, ಉಪನಿರ್ದೇಶಕರು (ಆಡಳಿತ) ಸಾಶಿಇ, ಬಾಗಲಕೋಟೆ 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ. (ಶ್ರೀ ಬಿ.ಟಿ. ಸತ್ವನಾರಾಯಣ ರೆಡ್ಡಿ ಇವರ ಜಾಗದಲ್ಲಿ) 

7 ವಿ. ಸದಾಶಿವಮೂರ್ತಿ, ಉಪನಿರ್ದೇಶಕರು (ಆಡಳಿತ) ಸಾಶಿಇ, ದ.ಕ. ಜಿಲ್ಲೆ 
ಹಿರಿಯ ಸಹಾಯಕ ನಿರ್ದೇಶಕರು, ಪಠ್ಯಪುಸ್ತಕ, (ಶ್ರೀ ಸಿ. ಜೋಸೆಫ್‌ ಇವರ ಜಾಗದಲ್ಲಿ 
ನಿರ್ದೇಶನಾಲಯ, ಬೆಂಗಳೂರು. 

8) ದೇನಾನಾಯಕ್‌, ಪ್ರಾಚಾರ್ಯರು, ಡಯೆಟ್‌, ಕೂಡಿಗೆ, ಕೊಡಗು ಜಿಲ್ಲೆ 
ಹಿರಿಯ ಉಪನ್ಯಾಸಕರು, ಡಯೆಟ್‌, ಬೆಂ.ಗ್ರಾಂ. (ಖಾಲಿ ಹುದ್ದೆ) 

9) ಚಂದ್ರಮೌಳಿ, ಪ್ರಾಚಾರ್ಯರು, ಡಯೆಟ್‌, ಯರಮರಸ್‌, ರಾಯಚೂರು 
ಶಿಕ್ಷಣಾಧಿಕಾರಿ, ಉನಿ ಕಛೇರಿ, ಬಳ್ಳಾರಿ. (ಖಾಲಿ ಹುದ್ದೆ) 

10) ಹೆಚ್‌.ಎಸ್‌. ಬೂದಗುಂಪ, ರೀಡರ್‌, ಸಿ.ಟಿ.ಇ., ಮಂಗಳೂರು (ಖಾಲಿ ಹುದ್ದೆ 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಗಂಗಾವತಿ, ರಾಯಚೂರು ಜಿಲ್ಲೆ. 

11) ರತ್ನಮ್ಮ ಪ್ರಾಂಶುಪಾಲರು, ಡಯೆಟ್‌, ಮೈಸೂರು (ಖಾಲಿ ಹುದ್ದೆ) 
ಕ್ಷೇತ್ರ ಶಿಕ್ಷಣಾಧಿಕಾರಿ, ನೆಲಮಂಗಲ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 











ಭಾಗ-2 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ವರ್ಗಾಯಿಸಿ 


ಆದೇಶಿಸಿದೆ. 





ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳ 
ಶ್ರೀ/ಶ್ರೀಮತಿ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 


೨ 'ಓ 





2 


3 





1) 








ಅಣ್ಣಯ್ಯ ಹೋಬಳೀದಾರ್‌, 
ಇ 





ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 








ಉಪನಿರ್ದೇಶಕರು (ಆಡಳಿತ) ಬೆಂಗಳೂರು ದಕ್ಷಿಣ ಜಿಲ್ಲೆ. 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ (ಖಾಲಿ ಹುದ್ದೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಅಕ್ಟೋಬರ್‌ ೨, ೨೦೦೩ 








3 





2) 


ಗಂಗಾಧರಗೌಡ, 
ಪ್ರಾಂಶುಪಾಲರು, ಡಯೆಟ್‌, ಮೈಸೂರು. 


ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಮಂಡ್ಯ 
(ಶ್ರೀ ವೈ.ಟಿ. ಗುರುಮೂರ್ತಿ ಇವರ ಜಾಗದಲ್ಲಿ) 





3) 


ಎಸ್‌.ಹೆಚ್‌. ಸತ್ಯಮೂರ್ತಿ 
ಉಪನಿರ್ದೇಶಕರು, 
ಡಿಎಸ್‌.ಇಆರ್‌.ಟಿ., ಬೆಂಗಳೂರು. 


ಉಪನಿರ್ದೇಶಕರು, ಡಿ.ಪಿ.ಇ.ಪಿ, ಬೆಂಗಳೂರು 
(ಶ್ರೀಮತಿ ವಿಮಲಾರವರ ಪದೋನ್ನತಿಯಿಂದ ತೆರವಾದ 
ಸ್ಥಳದಲ್ಲಿ) 





















































4) ಆರ್‌.ವಿ. ಈಶ್ವರಯ್ಯ, ರೀಡರ್‌, ಸಿಟಿಇ., ಮೈಸೂರು 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ. ತುಮಕೂರು. (ಶ್ರೀ ಸೈಯದ್‌ ಸನಾವುಲ್ಲಾ ಇವರ ಜಾಗದಲ್ಲಿ) 

5) ಡಿ.ಎಸ್‌. ರಾಜಣ್ಣ, ಉಪನಿರ್ದೇಶಕರು, ಪ್ರೌಢಶಿಕ್ಷಣ, ಆಯುಕ್ತರ ಕಚೇರಿ, 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಕೋಲಾರ. ಬೆಂಗಳೂರು (ಶ್ರೀ ಡಿ.ಆರ್‌. ರಾಜಾರಾಂ ಅವರ ಸ್ಥಳದಲ್ಲಿ 

6) ವಿ. ಚನ್ನವೀರಪ್ಪ, ಪ್ರಾಚಾರ್ಯರು, ಡಯೆಟ್‌, ಹಾಸನ (ಖಾಲಿ ಹುದ್ದೆ 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಹಾಸನ. 

7 ಎನ್‌.ಹೆಚ್‌. ಕಟಕದೊಂಡ, ಪ್ರಾಚಾರ್ಯರು, ಡಯೆಟ್‌, ಧಾರವಾಡ (ಖಾಲಿ ಹುದ್ದೆ 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಹಾವೇರಿ. 

8) ಎ. ದೇವಪ್ರಕಾಶ್‌, ಉಪನಿರ್ದೇಶಕರು (ಆಡಳಿತ), ಸಾ.ಶಿ.ಇ., ಮೈಸೂರು 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಶಿವಮೊಗ್ಗ. (ಖಾಲಿ ಹುದ್ದೆ 

9) ಡಿ. ವೆಂಕಟೇಶಯ್ಯ, ರೀಡರ್‌, ಸಿ.ಟಿ.ಇ. ಚಿತ್ರದುರ್ಗ (ಖಾಲಿ ಹುದ್ದೆ 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಮಧುಗಿರಿ. 

10) ವೈ.ಟಿ. ಗುರುಮೂರ್ತಿ, ಉಪನಿರ್ದೇಶಕರು, ಡಿಎಸ್‌ಇಆರ್‌ಟಿ., ಬೆಂಗಳೂರು 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಮಂಡ್ಯ. (ಶ್ರೀ ಎನ್‌.ಹೆಚ್‌. ಸತ್ಯಮೂರ್ತಿ ಇವರ ಜಾಗದಲ್ಲಿ) 

11) ಅಬ್ದುಲ್‌ ವಾಜಿದ್‌, ಉಪನಿರ್ದೇಶಕರು (ಆಡಳಿತ), ಸಾ.ಶಿ.ಇ., ಬೆಂಗಳೂರು 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಕೊಪ್ಪಳ. ದಕ್ಷಿಣ ಜಿಲ್ಲೆ. (ಶ್ರೀ ಅಣ್ಣಯ್ಯ ಹೋಬಳಿದಾರ್‌ ಇವರ 

ಜಾಗದಲ್ಲಿ) 

12) ಅಮೃತ ಬೆಟ್ಟದ, ಉಪನಿರ್ದೇಶಕರು (ಆಡಳಿತ), ಸಾ.ಶಿ.ಇ., ಬೀದರ್‌ 
ರೀಡರ್‌, ಸಿ.ಟಿ.ಇ. ಗುಲ್ಬರ್ಗಾ. (ಖಾಲಿ ಹುದ್ದೆ 

13) ಖಲೀಮುಲ್ಲಾ ಷರೀಫ್‌, ಉಪನಿರ್ದೇಶಕರು (ಆಡಳಿತ), ಸಾ.ಶಿ.ಇ., ಮಧುಗಿರಿ 
ರೀಡರ್‌, ಸಿ.ಟಿ.ಇ., ಜಮಖಂಡಿ. (ಪ್ರೀ ಡಿ. ವೆಂಕಟೇಶಯ್ಯ ಅವರ ಜಾಗದಲ್ಲಿ) 

14) ಸಿ. ಜೋಸೆಫ್‌, ಉಪನಿರ್ದೇಶಕರು ಸಾ.ಶಿ.ಇ., ತುಮಕೂರು 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., (ಶ್ರೀ ಆರ್‌.ವಿ. ಈಶ್ವರಯ್ಯ ಇವರ ಜಾಗದಲ್ಲಿ) 
ದಕ್ಷಿಣ ಕನ್ನಡ ಜಿಲ್ಲೆ. 

15) ಬಸಣ್ಣ, ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಶಿವಮೊಗ್ಗ 
ಉಪನಿರ್ದೇಶಕರು (ಆಡಳಿತ), ಸಾ.ಶಿ.ಇ., ಚಿತ್ರದುರ್ಗ. (ಎ. ದೇವಪ್ರಕಾಶ್‌ ಇವರ ಜಾಗದಲ್ಲಿ) 

16) ಸೈಯದ್‌ ಸನಾವುಲ್ಲಾ, ಪ್ರಾಂಶುಪಾಲರು ಡಯೆಟ್‌, ಕೋಲಾರ 
ರೀಡರ್‌, ಸಿಟಿಇ., ಮೈಸೂರು. (ಶ್ರೀ ಪಿ.ವಿ. ಲಕ್ಷ್ಮಯ್ಯ ಇವರ ಜಾಗದಲ್ಲಿ) 

17) ರಹಮತ್ತುನ್ನಿಸಾ ಪ್ರಾಂಶುಪಾಲರು, ಡಯೆಟ್‌, ಬೆಂಗಳೂರು ಗ್ರಾಮಾಂತರ 
ಉಪನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ | ಜಿಲ್ಲೆ (ಖಾಲಿ ಹುದ್ದೆ 
ಭಾಷಾ ಶಾಲೆಗಳ ನಿರ್ದೇಶನಾಲಯ, ಬೆಂಗಳೂರು. 

18) ಡಿ.ಆರ್‌. ರಾಜಾರಾಂ, ಉಪನಿರ್ದೇಶಕರು (ಪ್ರಾಥಮಿಕ ಶಿಕ್ಷಣ), ಆಯುಕ್ತರ ಕಛೇರಿ, 
ಉಪನಿರ್ದೇಶಕರು (ಪ್ರೌಢ ಶಿಕ್ಷಣ) ಆಯುಕ್ತರ ಕಛೇರಿ, ಬೆಂಗಳೂರು (ಖಾಲಿ ಹುದ್ದೆ 
ಬೆಂಗಳೂರು. 

19) ಪಿ.ವಿ. ಲಕ್ಷ್ಮಯ್ಯ, ಉಪನಿರ್ದೇಶಕರು ಅಲ್ಪಸಂಖ್ಯಾತರ ನಿರ್ದೇಶನಾಲಯ, 
ಪ್ರಾಂಶುಪಾಲರು, ಡಯೆಟ್‌, ಕೋಲಾರ. ಬೆಂಗಳೂರು (ಶ್ರೀಮತಿ ರಹಮತ್ತುನ್ನೀಸಾ ಇವರ ಜಾಗದಲ್ಲಿ) 

20 ಕೆ.ವಿ. ಸೀತಾರಾಂ, ಪ್ರಾಂಶುಪಾಲರು, ಡಯೆಟ್‌, ಬೆಳಗಾವಿ (ಶ್ರೀ ಎಸ್‌.ಎಸ್‌. 


ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಬೆಳಗಾವಿ. 


ಕಬ್ಬೂರ ಇವರ ಜಾಗದಲ್ಲಿ) 





21) 








ಎಸ್‌.ಎಸ್‌. ಕಬ್ಬೂರ, 
ಪ್ರಾಚಾರ್ಯರು, ಡಯೆಟ್‌, ಬೆಳಗಾಂ. 





ಉಪನಿರ್ದೇಶಕರು (ಆಡಳಿತ), ಸಾ.ಶಿ.ಇ., ಬೆಳಗಾಂ ಜಿಲ್ಲೆ 
(ಶ್ರೀ ಸೀತಾರಾಂ ಇವರ ಜಾಗದಲ್ಲಿ) 





೫೪೧ 





























೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೨ 
1 2 3 
22) ಬಿ.ಟಿ. ಸತ್ಯನಾರಾಯಣರೆಡ್ಡಿ, ರೀಡರ್‌, ಸಿ.ಟಿ.ಇ., ಚಿತ್ರದುರ್ಗ (ಖಾಲಿ ಹುದ್ದೆ) 
ಉಪನಿರ್ದೇಶಕರು (ಆಡಳಿತ) ಸಾ.ಶಿ.ಇ., ಬಾಗಲಕೋಟೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 1146 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಶಿಕ್ಷಣ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 41 ಮುನೋಸೇ(), 2003, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌, 2003 

ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳ ಕೇಂದ್ರಸ್ಥಾನ ಸಹಾಯಕರಾಗಿ ಸೇವೆ 
ಸಲ್ಲಿಸುತ್ತಿರುವ ಶ್ರೀ ಹೆಚ್‌. ರಾಮಚಂದ್ರ ನಾಯಕ್‌ ಇವರಿಗೆ ಕರ್ನಾಟಕ ರಾಜ್ಯ ನಾಗರೀಕ (ಆರ್‌.ಪಿ.ಪಿ. ಮತ್ತು ಪಿ.) ನಿಯಮಗಳು, 
1978ರ ನಿಯಮ 2ರ (1)(ಎ) ಪ್ರಕಾರ ದಿನಾಂಕ: 28.8.2002ರಿಂದ ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ರೂ. 9580-14200ರ 
ವೇತನ ಶ್ರೇಣಿಯ ಜಿಲ್ಲಾ ನೋಂದಣಾಧಿಕಾರಿಗಳ ಹುದ್ದೆಗೆ ಪದೋನ್ನತಿ ನೀಡಿ ಚಿಕ್ಕಮಗಳೂರು ಜಿಲ್ಲಾ ನೋಂದಣಿ ಕಛೇರಿಯಲ್ಲಿ ಹಾಲಿ 
ಖಾಲಿ ಇರುವ ಜಿಲ್ಲಾ ನೋಂದಣಾಧಿಕಾರಿಗಳ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎಸ್‌. ಶೈಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ). 


HIGH COURT OF KARNATAKA 
NOTIFICATION 
No. GOB(l) 2/2003, Bangalore, Dated: 7" July, 2003 
The following Civil Judges (Junior Division) are promoted to officiate as Civil Judges (Senior 
Division) and posted to the charges noted against their names in Column No. 4 below, in the interest of 
public service to take effect immediately: 


ಪಿ.ಆರ್‌. 1147 



































Sl. No.| Name of the Officer Present Charge Charge to which Posted 
1 2 3 4 
Sriyuths/Smts: 
1. Anil Bheemsen Katti | Civil Judge (Jr.Dn.) Civil Judge (Sr.Dn.), 
and JMFC,, BASAVANABAGEWADI. 
BANAHATTI (Newly created court under 
6.0. No. LAW 130 LCE 2002 Dt:22.04.2003) 
(w.e.f. 12.07.2003) 
2. Shankarayya Civil Judge (Jr.Dn.) Civil Judge (Sr.Dn.) and JMFC., ATHANI. 
Basayya Vastramath | and JMFC,, (Vacant post) 
KHANAPUR. 
3. M. Komalatha Civil Judge (Jr.Dn.) Proposed for appointment as Civil Judge 
O0D, Under (Sr.Dn.), Solicitor and Ex-officio Deputy Secy. 
Secretary to to Government, Law Department, 
Government, Law BANGALORE. (Vacant post). 
Department. 
Vidhana Soudha, 
BANGALORE. 
BY ORDER OF THE HIGH COURT, 
A.C. KABBIN 
P.R. 1148 REGISTRAR GENERAL. 


under Rule 95(1) of KCSRs. 


P.R. 1149 


HIGH COURT OF KARNATAKA 
NOTIFICATION 
No. LCA-II.231/2003, Bangalore, Dated: 12" September, 2003 


Sri A. Lakshman Rao, Assistant Registrar working in the City Civil Court, Bangalore, is permitted 
to retire from service with effect from the afternoon of 31.10.2003, on attaining the age of superannuation, 


BY ORDER, 
P.M. ANANDAKRISHNA SETTY 
ASSISTANT REGISTRAR. 





ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೫೪೩ 





HIGH COURT OF KARNATAKA 
NOTIFICATION 
No. GOB(I) 1/2003, Bangalore, Dated: 12" September, 2003 
In partial modification of this office Notification of even number dated: 05.09.2003, the following 
transfers and postings of officers of Judicial Department in the cadre of District Judges are ordered in the 
interest of public service, to take effect immediately: 














Sl. No.| Name of the Officer Present Charge Charge to which Posted 
1 2 3 4 
Sriyuths 
1. R.H. Raddi Presiding Officer, XVII Addl. City Civil and Sessions Judge, 
Labour Court, BANGALORE CITY. (Vacant post). 
BANGALORE. 


(Under orders of 
transfer as District & 
Sessions Judge, 





GADAG) 
2. S. Siddalingesh Presiding Officer, District and Sessions Judge, GADAG. 
Labour Court, (Wacant post) 


CHIKMAGALUR. 




















BY ORDER OF THE HIGH COURT, 
N. ANANDA 
P.R. 1150 REGISTRAR GENERAL. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 5 ಸೆಅಸೆ 2003(ಭಾಗ), ಬೆಂಗಳೂರು, ದಿನಾಂಕ:15ನೇ ಸೆಪ್ಟೆಂಬರ್‌, 2003 
ಡಾ: ಮಾಲತಿದಾಸ್‌, ಐ.ಎ.ಎಸ್‌. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯೋಜನಾ ಇಲಾಖೆ. ಬೆಂಗಳೂರು ಇವರಿಗೆ 
ದಿನಾಂಕ: 22.8.2003 ರಿಂದ 26.8.2003 ರವರೆವಿಗೆ (ಉದಿಸೇ) ಒಟ್ಟು 5 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 1151 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಶಿಕ್ಷಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಇಡಿ 94 ಡಿಟಿಇ 2003 (ಭಾಗ-1), ಬೆಂಗಳೂರು, ದಿನಾಂಕ:15ನೇ ಸೆಪ್ಟೆಂಬರ್‌, 2003 
ದಿನಾಂಕ: 01.09.2003 ಸಂಖ್ಯೆ: ಇಡಿ 94 ಡಿಟಿಇ 2003ರ ಅಧಿಸೂಚನೆಯ ಐದನೆಯ ಸಾಲಿನಲ್ಲಿ “ಅನುಕ್ರಮವಾಗಿ ರೂ. 
10.000-325-15,200 ಹಾಗೂ ರೂ. 12.000-420-18,000 ರೂಗಳ ಎಐಸಿಟಿಇ ವೇತನ ಶ್ರೇಣಿ” ಎಂಬುದರ ಬದಲಾಗಿ 
“12,000-420-18,300 ಹಾಗೂ 10,000-325-15,200 ರೂಗಳ ಎಐಸಿಟಿಇ ವೇತನ ಶ್ರೇಣಿ” ಎಂದು ನಂತರ ಸದರಿ ಆದೇಶದ 
ಏಳನೆಯ ಸಾಲಿನಲ್ಲಿ “ಅನುಕ್ರಮವಾಗಿ ಉಪನ್ಮಾಸಕರು (ಹಿರಿಯ ಶ್ರೇಣಿ) ಮತ್ತು ಉಪನ್ಯಾಸಕರು (ಆಯ್ಕೆ ಶ್ರೇಣಿ)” ಎಂಬುದನ್ನು 
“ಅನುಕ್ರಮವಾಗಿ ಉಪನ್ಯಾಸಕರು (ಆಯ್ಕೆ ಶ್ರೇಣಿ) ಮತ್ತು ಉಪನ್ಯಾಸಕರು (ಹಿರಿಯ ಶ್ರೇಣಿ)” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಹಾಗೆಯೇ ಸದರಿ ಆದೇಶದ ಅನುಬಂಧ-1ರಲ್ಲಿ ಕಾಣಿಸಿರುವ “ಆಯ್ಕೆ ವೇತನ ಶ್ರೇಣಿ ರೂ. 12.000-420-18.000”ನ್ನು “ಆಯ್ಕೆ 
ವೇತನ ಶ್ರೇಣಿ ರೂ. 12,000-420-18,300” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಸ್‌. ವೇಣುಗೋಪಾಲ್‌ 


ಪಿ.ಆರ್‌. 1152 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 247 ಸಅಸೇ 2003, ಬೆಂಗಳೂರು, ದಿನಾಂಕ:10ನೇ ಸೆಪ್ಟೆಂಬರ್‌, 2003 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಹಾಗೂ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಸಹ ಕಾರ್ಯದರ್ಶಿ, 
ಶ್ರೀ ಪ್ರದೀಪ್‌ ಎಸ್‌. ರಾಜನಾಳ್‌, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಮಿಕ ಇಲಾಖೆಯ 
ಸಹ ಕಾರ್ಯದರ್ಶಿಯಾಗಿ ಶ್ರೀ ಹೆಚ್‌. ಹನುಮಂತಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ ನೇಮಿಸಲಾಗಿದೆ. ಕಾರ್ಮಿಕ 


೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೨ 





ಇಲಾಖೆಯ ಉಪಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ (ವೃಂದ ಮತ್ತು ನೇಮಕಾತಿ) ನಿಯಮ 1992ರ ಪ್ರಕಾರ ಸಹಕಾರ್ಯದರ್ಶಿ ಹುದ್ದೆ 
ಎಂದು ಗುರುತಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಪಿ.ಆರ್‌. 1153 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 260 ಸಅರ 2003, ಬೆಂಗಳೂರು, ದಿನಾಂಕ:15ನೇ ಸೆಪ್ಟೆಂಬರ್‌, 2003 
ಶ್ರೀ ಎ.ವೈ. ಕಾಂತರಾಜ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಪಶುಸಂಗೋಪನೆ 
ಮತ್ತು ಮೀನುಗಾರಿಕೆ ಇಲಾಖೆ ಇವರಿಗೆ ವೈದ್ಯಕೀಯ ಕಾರಣದ ಮೇಲೆ ವೈದ್ಯಕೀಯ ಪ್ರಮಾಣ ಪತ್ರ: ದೇಹ ಅರ್ಹತಾ ಪ್ರಮಾಣ ಪತ್ರವನ್ನು 
ಒದಗಿಸುವ ಷರತ್ತಿಗೆ ಒಳಪಟ್ಟು ದಿನಾಂಕ: 15.9.2003 ರಿಂದ 31.10.2003ರವರೆಗೆ (ಉ.ದಿ.ಸೇ) ಕೆಳಕಂಡ 47 ದಿನಗಳ ಸಂಯುಕ್ತ 
ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಪುನರ್‌ ನೇಮಕ 
ಮಾಡಲಾಗಿದೆ. 
1. ದಿನಾಂಕ: 15.9.2003 ರಿಂದ 3.10.2003 ರವರೆಗೆ 19 ದಿನಗಳು ಪರಿವರ್ತಿತ ರಜೆ. 
2. ದಿನಾಂಕ: 4.10.2003 ರಿಂದ 31.10.2003 ರವರೆಗೆ 28 ದಿನಗಳು ಗಳಿಕೆ ರಜೆ. 
ಮೇಲ್ಕಂಡ ರಜೆ ಅವಧಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವಾ 
ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರಾದ ಶ್ರೀ ಬಿ.ವಿ. ನಟರಾಜನ್‌ರವರನ್ನು ಪ್ರಭಾರದ ಮೇಲೆ ಮೇಲ್ಕಂಡ ಹುದ್ದೆಯಲ್ಲಿ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1154 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 298 ಸಅಸೇ 2003, ಬೆಂಗಳೂರು, ದಿನಾಂಕ:12ನೇ ಸೆಪ್ಟೆಂಬರ್‌, 2003 
ಶ್ರೀ ವಿ.ಆರ್‌. ಗಾಯ್ಕ್‌ವಾಡ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆ 
ಇವರು ದಿನಾಂಕ: 02.01.2002 ರಿಂದ 26.03.2002 ರವರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿಗಾಗಿ 
ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15) (ಎಫ್‌)ರ ಅನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ 
ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1155 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 282 ಸಅಸೇ 2003 (01), ಬೆಂಗಳೂರು, ದಿನಾಂಕ:12ನೇ ಸೆಪ್ಟೆಂಬರ್‌, 2003 
ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿನ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಲ್ಲಿ ವಿಶೇಷಾಧಿಕಾರಿ 
ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿ ನಿಯೋಜನೆಯ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಸಿ.ಎಸ್‌. 
ಪ್ರತಿನಿಧಿ, ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ- ಇವರ ಸಚಿವಾಲಯದಲ್ಲಿನ ನಿಯೋಜನಾ ಸೇವೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಮುಕ್ತಾಯಗೊಳಿಸಲಾಗಿದೆ; ಹಾಗೂ ಇವರ ಸೇವೆಯನ್ನು ಲೋಕೋಪಯೋಗಿ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1156 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೫೪೫ 





ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 75 ಪಬವ 2003, ಬೆಂಗಳೂರು, ದಿನಾಂಕ:12ನೇ ಸೆಪ್ಟೆಂಬರ್‌, 2003 

ಶ್ರೀ ಎಲ್‌.ಸಿ. ವೀರೇಶ್‌, ನಿರ್ದೇಶಕರು, ಗ್ರಾಮೀಣ ಇಂಧನ ಕಾರ್ಯಕ್ರಮ, ಹಾಗೂ ಪದನಿಮಿತ್ತ ಸರ್ಕಾರದ 
ಉಪಕಾರ್ಯದರ್ಶಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ, ಬೆಂಗಳೂರು, ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ, ಉಪಕಾರ್ಯದರ್ಶಿ (ಅಭಿವೃದ್ಧಿ, ಜಿಲ್ಲಾ ಪಂಚಾಯತ್‌, ಬೆಂಗಳೂರು (ಗ್ರಾಮಾಂತರ) 
ಇಲ್ಲಿಗೆ ಶ್ರೀ ಕೆ.ಹೆಚ್‌. ನಂಜೇಗೌಡ, ಕೆ.ಎ.ಎಸ್‌. ರವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ ನೇಮಿಸಲಾಗಿದೆ. 

ಶ್ರೀ ಎಂ.ಜಿ. ವಿಜಯಕುಮಾರ್‌, ನಿರ್ದೇಶಕರು, (ಪಂಚಾಯತ್‌ರಾಜ್‌) ಹಾಗೂ ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ, 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ ಇವರನ್ನು ಮುಂದಿನ ಆದೇಶದವರೆಗೂ ನಿರ್ದೇಶಕರು, ಗ್ರಾಮೀಣ ಇಂಧನ 
ಕಾರ್ಯಕ್ರಮ ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಷಣ್ಮುಖ 
ಪಿ.ಆರ್‌. 1157 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 282 ಸಅಸೇ 200302), ಬೆಂಗಳೂರು, ದಿನಾಂಕ:12ನೇ ಸೆಪ್ಟೆಂಬರ್‌, 2003 

ಅಧಿಸೂಚನೆ ಸಂಖ್ಯೆ: ಲೋಇ 388 ಸೇಸಎ 2003 (ಭಾಗ-2), ದಿನಾಂಕ:22.08.2003ರಲ್ಲಿ, ಶ್ರೀ ಕೆ.ಎಸ್‌. ನಾಗರಾಜ್‌, 
ಸಹಾಯಕ ಕಾರ್ಯಪಾಲರ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ (ಕಟ್ಟಡಗಳ ವೃತ್ರು, ಬೆಂಗಳೂರು-ಇವರನ್ನು ಕರ್ನಾಟಕ 
ಸರ್ಕಾರದ ಸಚಿವಾಲಯದಲ್ಲಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ಅಧೀನ ಕಾರ್ಯದರ್ಶಿ (ಗ್ರಾಮೀಣ ನೀರು 
ಸರಬರಾಜು) ಹುದ್ದೆಗೆ ನೇಮಿಸುವ ಸಲುವಾಗಿ, ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವ 
ಅನ್ವಯ, ಅಧಿಕಾರಿಯವರನ್ನು, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ, ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ರಾಜ್‌ ಇಲಾಖೆಯ ಅಧೀನ ಕಾರ್ಯದರ್ಶಿ (ಗ್ರಾಮೀಣ ನೀರು ಸರಬರಾಜು), ಕರ್ನಾಟಕ ಸರ್ಕಾರದ 
ಸಚಿವಾಲಯ-ಇಲ್ಲಿರುವ ಖಾಲಿ ಹುದ್ದೆಗೆ (ಶ್ರೀ ಸಿ.ಎಸ್‌. ಪ್ರತಿನಿಧಿ, ಕಾರ್ಯಪಾಲಕ ಅಭಿಯಂತರರು-ಇವರನ್ನು ನಿಯೋಜನಾ ಸೇವೆಯಿಂದ 
ವಾಪಸ್ಸು ಕಳುಹಿಸಿದ್ದರಿಂದ ತೆರವಾದ ಸ್ಥಾನದಲ್ಲಿ ಮರು ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಈ ಕಾರಣದಿಂದಾಗಿ, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯಲ್ಲಿ ಇದುವರೆವಿಗೆ ಜಾರಿಯಲ್ಲಿದ್ದ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ. (ವೃಂದ ಮತ್ತು ನೇಮಕಾತಿ) ನಿಯಮ, 
1992ರ ಅನ್ವಯ, ವೇತನ ಶ್ರೇಣಿ: ರೂ. 7400-13120ರ ಅಧೀನ ಕಾರ್ಯದರ್ಶಿ ಹುದ್ದೆ ಎಂದು ನಿಮ್ನೀಕರಿಸಿ ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1158 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 198 ಸೇಇಮು 2002, ಬೆಂಗಳೂರು, ದಿನಾಂಕ:15ನೇ ಸೆಪ್ಟೆಂಬರ್‌, 2003 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 74 ಎಸ್‌ಹೆಚ್‌ಡಿ 2002(1) ದಿನಾಂಕ: 12.4.2002ರಲ್ಲಿ ಪ್ರಕಟಿಸಲಾಗಿರುವ 
ಮುಖ್ಯ ಇಂಜಿನಿಯರ್‌ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ವಯ ಹಾಗೂ ಸರ್ವೋಚ್ಛ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ: 
61/2002ರಲ್ಲಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಜೇಷ್ಠತೆ ಮತ್ತು ಬಡ್ತಿ ವಿಷಯದಲ್ಲಿ ದಿನಾಂಕ: 11.11.2002ರಂದು 
ನೀಡಿರುವ ಸ್ಪಷ್ಟೀಕರಣದ ಹಿನ್ನೆಲೆಯಲ್ಲಿ, ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ 
ಮುಖ್ಯ ಇಂಜಿನಿಯರ್‌ಗೆ ರೂ. 14960-18720ರ ವೇತನ ಶ್ರೇಣಿಯ ಪ್ರಧಾನ ಇಂಜಿನಿಯರ್‌ ವೃಂದಕ್ಕೆ ಸ್ಥಾನಪನ್ನರಾಗಲು ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬಡ್ತಿನೀಡಿ, ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ನೇಮಿಸಿದೆ. 








ಕ್ರ.ಸ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಕ ಮಾಡಿರುವ ಹುದ್ದೆ 
1. ಶ್ರೀ ಸಿ. ಗೋಪಿನಾಥ್‌ರಾವ್‌, ಪ್ರಧಾನ ಇಂಜಿನಿಯರ್‌, 

ಮುಖ್ಯ ಇಂಜಿನಿಯರ್‌, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ 

ತುಂಗಾ ಮೇಲ್ಲಂಡೆ ಯೋಜನಾ ವಲಯ, ಶಿವಮೊಗ್ಗ ಬೆಂಗಳೂರು-ಖಾಲಿ ಹುದ್ದೆಗೆ. 

















ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1. ಈ ಬಡ್ತಿ ತಾತ್ಕಾಲಿಕವಾಗಿದ್ದು, ಸಂವಿಧಾನದ 85ನೇ ತಿದ್ದುಪಡಿಯನ್ನು ಪ್ರಶ್ನಿಸಿ ಸರ್ವೋಚ್ಛ ನ್ಯಾಯಾಲಯದಲ್ಲಿ ದಾಖಲಾಗಿರುವ 
ರಿಟ್‌ ಅರ್ಜಿಗಳಲ್ಲಿ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕನುಗುಣವಾಗಿ ಪರಿಷ್ಕರಿಸಲಾಗುವುದು. 


೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೨ 





2. ಮುಖ್ಯ ಅಭಿಯಂತರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದಾಗ ಆಗುವ ಬದಲಾವಣೆಗಳಿಗೊಳಪಟ್ಟು 
ಬಡ್ತಿಯನ್ನು ಪರಿಷ್ಕರಿಸಲಾಗುವುದು! ಹಿಂಬಡ್ತಿಗೊಳಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1159 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 206 ಆಇಸೇ 2003, ಬೆಂಗಳೂರು, ದಿನಾಂಕ:16ನೇ ಸೆಪ್ಟೆಂಬರ್‌, 2003 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯ ಈ ಮುಂದೆ ಕಾಣಿಸಿದ ಉಪನಿರ್ದೇಶಕರು/ಸಹಾಯಕ ನಿರ್ದೇಶಕರು ಅವರ 
ಮುಂದೆ ಕಾಣಿಸಿದ ದಿನಾಂಕದಂದು ವಯೋನಿವೃತ್ತಿ ಮೇರೆಗೆ ನಿವೃತ್ತಿಯಾಗಲು ಅನುಮತಿ ನೀಡಿ ಆದೇಶಿಸಲಾಗಿದೆ. 











ಕ್ರ. ಅಧಿಕಾರಿಗಳ ಹೆಸರು ಮತ್ತು ಪದನಾಮ ಜನ್ಮ ದಿನಾಂಕ ವಯೋಮಿತಿ ಮೇಲೆ ಷರಾ 
ಸಂ. ನಿವೃತ್ತಿ ಹೊಂದುವ 
ದಿನಾಂಕ 

1. ಶ್ರೀಮತಿ ಡಿ. ನಿರ್ಮಲ, ಉಪನಿರ್ದೇಶಕರು, 12.09.1946 30.09.2004 

ಆಹಾರ, ನಾಗರೀಕ ಸರಬರಾಜು ಮತ್ತು 

ಗ್ರಾಹಕರ ವ್ಯವಹಾರಗಳ ಇಲಾಖೆ, ಉತ್ತರ 

ಕನ್ನಡ, ಕಾರವಾರ ಜಿಲ್ಲೆ. 
2. ಶ್ರೀ ಎಸ್‌.ಎಂ. ಚೋಳಚಗುಡ್ಡ, 01.03.1946 29.02.2004 ಇಲಾಖಾ ವಿಚಾರಣೆ 


(ನಿಯಮ 32) ಸಹಾಯಕ ನೋಂದಣಿ ಬಾಕಿ ಇರುತ್ತದೆ. 
ಹಾಗೂ ಸಹಾಯಕ ಆಡಳಿತಾಧಿಕಾರಿ, ಜಿಲ್ಲಾ 
ಗ್ರಾಹಕರ ವೇದಿಕೆ, ಬಳ್ಳಾರಿ. 

3. ಶ್ರೀ ಎಸ್‌.ಬಿ. ಸಾವಂತ್‌, 01.05.1946 30.04.2004 
(ನಿಯಮ 32) ಸಹಾಯಕ ನೋಂದಣಿ 
ಹಾಗೂ ಸಹಾಯಕ ಆಡಳಿತಾಧಿಕಾರಿ, ಜಿಲ್ಲಾ 
ಗ್ರಾಹಕರ ವೇದಿಕೆ, ಗುಲ್ಬರ್ಗಾ ಜಿಲ್ಲೆ, 








ಗುಲ್ಬರ್ಗಾ. 
4. ಶ್ರೀ ಶ್ರೀಕಂಠಾಚಾರ್‌, 16.06.1946 30.06.2004 ಇಲಾಖಾ ವಿಚಾರಣೆ 
(ನಿಯಮ 32) ಸಹಾಯಕ ನೋಂದಣಿ ಬಾಕಿ ಇರುತ್ತದೆ. 


ಹಾಗೂ ಸಹಾಯಕ ಆಡಳಿತಾಧಿಕಾರಿ, ಜಿಲ್ಲಾ 
ಗ್ರಾಹಕರ ವೇದಿಕೆ, ಕೊಡಗು, ಮಡಿಕೇರಿ. 

5. ಶ್ರೀ ಕೆ.ಎಂ. ಸುಬ್ಬಯ್ಯ, 20.08.1946 31.08.2004 
ಸಹಾಯಕ ನೋಂದಣಿ ಹಾಗೂ ಸಹಾಯಕ 
ಆಡಳಿತಾಧಿಕಾರಿ, 2ನೇ ಹೆಚ್ಚುವರಿ ಜಿಲ್ಲಾ 
ಗ್ರಾಹಕರ ವೇದಿಕೆ, ಬೆಂಗಳೂರು ನಗರ ಜಿಲ್ಲೆ. 
6. ಶ್ರೀ ಎಂ. ನರಸಿಂಹಯ್ಯ, 24.10.1946 31.10.2004 
(ನಿಯಮ 32) ಸಹಾಯಕ ನೋಂದಣಿ 
ಹಾಗೂ ಸಹಾಯಕ ಆಡಳಿತಾಧಿಕಾರಿ, ಜಿಲ್ಲಾ 
ಗ್ರಾಹಕರ ವೇದಿಕೆ, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ. 





























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಸಿದನಂಜಯ್ಯ 
ವ ) 
ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಪಿ.ಆರ್‌. 1160 ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೫೪೭ 





ಅಧಿಸೂಚನೆ 
ಸಂಖ್ಯೆ: ಆನಾಸ 194 ಆಇಸೇ 2003, ಬೆಂಗಳೂರು, ದಿನಾಂಕ:16ನೇ ಸೆಪ್ಟೆಂಬರ್‌, 2003 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯ ಈ ಮುಂದೆ ಕಾಣಿಸಿದ ಸಹಾಯಕ ನಿರ್ದೇಶಕರುಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 























ಕ್ರ. ಹೆಸರು, ಪದನಾಮ ಮತ್ತು ಪ್ರಸ್ತುತ ಕಾರ್ಯ ವರ್ಗಾವಣೆಗೊಂಡಿರುವ ಸ್ಥಳ 

ಸಂ. ನಿರ್ವಹಿಸುತ್ತಿರುವ ಸ್ಥಳ 

1. ಶ್ರೀಮತಿ ಸುಶೀಲಮ್ಮ ಸಹಾಯಕ ನಿರ್ದೇಶಕರು (ಸಂಗ್ರಹಣೆ | ಸಹಾಯಕ ನಿರ್ದೇಶಕರು, ಉಪನಿರ್ದೇಶಕರ ಕಛೇರಿ, 
ಮತ್ತು ವಿತರಣೆ) ಆಯುಕ್ತರ ಕಛೇರಿ, ಬೆಂಗಳೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ (ಖಾಲಿ ಹುದ್ರು 

2; ಶ್ರೀ ಎಂ.ಬಿ. ಶಿವಕುಮಾರ್‌, ಸಹಾಯಕ ನೋಂದಣಿ ಹಾಗೂ | ಸಹಾಯಕ ನಿರ್ದೇಶಕರು, (ಸಂಗ್ರಹಣೆ ಮತ್ತು ವಿತರಣೆ) 
ಸಹಾಯಕ ಆಡಳಿತಾಧಿಕಾರಿ, ಜಿಲ್ಲಾ ಗ್ರಾಹಕರ ವೇದಿಕೆ, ಆಯುಕ್ತರ ಕಛೇರಿ, ಬೆಂಗಳೂರು (ಶ್ರೀಮತಿ ಸುಶೀಲಮ್ಮ 
ಕೋಲಾರ. ನವರ ಜಾಗಕ್ಕೆ. 





ಶ್ರೀ ಎಂ.ಬಿ. ಶಿವಕುಮಾರ್‌, ಅವರ ವರ್ಗಾವಣೆ ಸ್ವಂತ ಕೋರಿಕೆ ಮೇರೆಗೆ ಮಾಡಿರುವುದರಿಂದ, ಅವರು ವರ್ಗಾವಣೆ ಭತ್ಯೆ 
ಮತ್ತು ಸೇರುವ ಕಾಲಕ್ಕೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಸಿದ್ದನಂಜಯ್ಯ 
ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಪಿ.ಆರ್‌. 1161 ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 94 ಡಿಟಿಇ 2003, ಬೆಂಗಳೂರು, ದಿನಾಂಕ:1ನೇ ಸೆಪ್ಟೆಂಬರ್‌, 2003 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 25 ಡಿಟಿಇ 2002 ದಿನಾಂಕ: 29.11.2002ರ ಸರ್ಕಾರಿ ಆದೇಶದಲ್ಲಿ ಸರ್ಕಾರಿ: ಅನುದಾನಿತ 
ಪಾಲಿಟೆಕ್ನಿಕ್‌ಗಳ ಡಿಪ್ಲೋಮಾ ವಿದ್ಯಾರ್ಹತೆಯ ಉಪನ್ಯಾಸಕರುಗಳಿಗೆ ಎ.ಐ.ಸಿ.ಟಿ.ಇ. ವೇತನ ಶ್ರೇಣಿಯನ್ನು ಜಾರಿಗೊಳಿಸಿರುವ 
ತತ್ಪರಿಣಾಮವಾಗಿ ಇದಕ್ಕೆ ಲಗತ್ತಿಸಿರುವ ಅನುಬಂಧ-1 ಮತ್ತು ಅನುಬಂಧ-2ರಲ್ಲಿ ನಮೂದಿಸಿರುವ ಉಪನ್ಯಾಸಕರುಗಳಿಗೆ ಅವರು 
ಹೊಂದಿರುವ ಹುದ್ದೆಯನ್ನು ಅನುಕ್ರಮವಾಗಿ ರೂ. 10,000-325-15,200 ಹಾಗೂ ರೂ.12,000-420-18,000 ರೂ.ಗಳ ಎಐಸಿಟಿಇ 
ವೇತನ ಶ್ರೇಣಿಗೆ ಉನ್ನತೀಕರಿಸಿ ಸದರಿ ಹುದ್ದೆಗಳನ್ನು ಅನುಕ್ರಮವಾಗಿ ಉಪನ್ಯಾಸಕರು (ಹಿರಿಯ ಶ್ರೇಣಿ) ಮತ್ತು ಉಪನ್ಯಾಸಕರು (ಆಯ್ಕೆ 
ಶ್ರೇಣಿ) ಎಂದು ಪುನರ್‌ ಪದನಾಮಗೊಳಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಸ್ಥಾನೀಕರಣ 
ನೀಡಲಾಗಿದೆ. 
ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧ-1 ಮತ್ತು 2ರಲ್ಲಿ ಇವರುಗಳಿಗೆ ನೀಡಿರುವ ಕ್ರಮಾಂಕವು ಅವರುಗಳ ಜೇಷ್ಠತೆಯನ್ನು 
ಪ್ರತಿನಿಧಿಸುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಸ್‌. ವೇಣುಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 94 ಡಿಟಿಇ 2003, ಬೆಂಗಳೂರು, ದಿನಾಂಕ:1ನೇ ಸೆಪ್ಟೆಂಬರ್‌, 2003 
ಅನುಬಂಧ-1 
ರಾಜ್ಯದ ಸರ್ಕಾರಿ ಪಾಲಿಟೆಕ್ಸಿಕ್‌ಗಳಲ್ಲಿ ಡಿಪ್ಲೋಮಾ ವಿದ್ಯಾರ್ಹತೆಯ ಉಪನ್ಮಾಸಕರುಗಳಾಗಿ ಸೇವೆ ಸಲ್ಲಿಸುತ್ತಿರುವ ಆಯ್ಕೆ ವೇತನ 


pe] 


ಶ್ರೇಣಿ ರೂ.12,000-420-18,000ದಲ್ಲಿ ಸ್ಥಾನೀಕರಣ ಹೊಂದಲು ಅರ್ಹರಿರುವ ಉಪನ್ಯಾಸಕರುಗಳ ಸೇವಾ ವಿವರ: 














ಕ್ರ. ಉಪನ್ಯಾಸಕರ ಹೆಸರು ಮತ್ತು ಕಾರ್ಯ ಈಗಿನ ಹುದ್ದೆ ಸೇವೆಗೆ ಸೇರಿದ | ಆಯ್ಕೆ ವೇತನ ಶ್ರೇಣಿಗೆ 

ಸಂ. ನಿರ್ವಹಿಸುತ್ತಿರುವ ಸ್ಥಳ ದಿನಾಂಕ ಸ್ಥಾನೀಕರಣ ನೀಡಿದ 
ಶ್ರೀ: ಶ್ರೀಮತಿ ದಿನಾಂಕ 

1 2 3 4 5 

ಯಾಂತ್ರಿಕ ಇಂಜಿನಿಯರಿಂಗ್‌ ವಿಭಾಗ 

1. ಎಂ. ಜಯಪ್ಪ (ನಿವೃತ್ತ) ಉಪನ್ಯಾಸಕರು (ನಿವೃತ್ತ) 19.05.84 19.05.2000 
ಸರ್ಕಾರಿ ಪಾಲಿಟೆಕ್ನಿಕ್‌, 
ಬಳ್ಳಾರಿ. 























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, 


೨೦೦೩ 


ಭಾಗ - ೨ 








2 


3 


4 


5 





ಎಸ್‌. ರಂಗಸ್ವಾಮಿ (ನಿವೃತ್ತ) 
ವಿಐಎಸ್‌ಎಸ್‌ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, 
ಭದ್ರಾವತಿ. 


ಉಪನ್ಯಾಸಕರು (ನಿವೃತ್ತ 


14.01.87 


28.07.2000 





ಸಿವಿಲ್‌ ಇಂಜಿನಿಯರಿಂಗ್‌ ವಿಭಾಗ 





ಟಿ.ಎಸ್‌. ರಘುನಾಥ್‌ 
ಸರ್ಕಾರಿ ಪಾಲಿಟೆಕ್ನಿಕ್‌, 
ಚಿಂತಾಮಣಿ. 


ಉಪನ್ಯಾಸಕರು (ನಿವೃತ್ತ 


28.07.80 


28.07.96 





ಎನ್‌. ಕೃಷ್ಣಮೂರ್ತಿ 

ತಾಂತ್ರಿಕ ಸಹಾಯಕರು (ನಿವೃತ್ತ) 
ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, 
ಬೆಂಗಳೂರು. 


ಉಪನ್ಯಾಸಕರು (ನಿವೃತ್ತ 


30.09.82 


30.09.98 





ಬ್ರಹ್ಮಯ್ಯ ಜಿ. ನಿವೃತ) 
ಸರ್ಕಾರಿ ಪಾಲಿಟೆಕ್ಸಿಕ್‌, ಚಾಮರಾಜನಗರ. 


ಉಪನ್ಯಾಸಕರು (ನಿವೃತ್ತ 


24.11.86 


28.07.2000 





ಕೆ.ಟಿ. ನಟರಾಜ್‌ 
ಸರ್ಕಾರಿ ಪಾಲಿಟೆಕ್ನಿಕ್‌, ಚಾಮರಾಜನಗರ. 


ಉಪನ್ಯಾಸಕರು 


25.11.86 


28.07.2000 





ಶಂಕರಯ್ಯ ಶೆಟ್ಟಿ ಟಿ. 
ಸರ್ಕಾರಿ ಎಸ್‌.ಜೆ. ಪಾಲಿಟೆಕ್ನಿಕ್‌, 
ಬೆಂಗಳೂರು. 


ಉಪನ್ಯಾಸಕರು 


01.12.86 


28.07.2000 





ಕೆ.ಎನ್‌. ಕಾಂತರಾಜನ್‌ 


ಸಿಪಿಸಿ (ಸರ್ಕಾರಿ) ಪಾಲಿಟೆಕ್ನಿಕ್‌, ಮೈಸೂರು. 


ಉಪನ್ಯಾಸಕರು 


24.11.86 


28.07.2000 





ಕೆ.ವಿ. ವೆಂಕಟಾಚಲಗುಪ್ತ 
(ನಿವೃತ್ತ) ಸರ್ಕಾರಿ ಪಾಲಿಟೆಕ್ನಿಕ್‌, 
ತುಮಕೂರು. 


ಉಪನ್ಯಾಸಕರು (ನಿವೃತ್ತ 


24.11.86 


28.07.2000 





ಬಿ.ಎ. ಸದಾನಂದ 
ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್‌, 
ಬೆಂಗಳೂರು. 


ಉಪನ್ಯಾಸಕರು 


09.09.86 


28.07.2000 





ಸಿರಾಮಿಕ್ಸ್‌ ವಿಭಾಗ 





ಎನ್‌. ಶ್ರೀಧರನ್‌, 
ಎಸ್‌.ಜೆ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಬೆಂಗಳೂರು. 


ಉಪನ್ಯಾಸಕರು 


17.03.83 


17.03.99 





ಎಸ್‌.ಆರ್‌. ಮೂರ್ತಿ, 
ಎಸ್‌.ಜೆ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಬೆಂಗಳೂರು. 


ಉಪನ್ಯಾಸಕರು 


12.04.78 


12.04.94 





ವಿದ್ಯುತ್‌ ಇಂಜಿನಿಯರಿಂಗ್‌ ವಿಭಾಗ 





ತಿಪ್ಪೇಶಯ್ಯ ಹೆಚ್‌. 
ವಿಐಎಸ್‌ಎಸ್‌ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, 
ಭದ್ರಾವತಿ. 


ಉಪನ್ಯಾಸಕರು (ನಿವೃತ್ತ 


09.09.86 


28.07.2000 





ಸಿನಿಮಾಟೋಗ್ರಫಿ ವಿಭಾಗ 





ವೆಂಕಟೇಶ್‌ ಮೂರ್ತಿ ಎಸ್‌. 
ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ 
ಸಂಸ್ಥೆ, ಹೆಸರಘಟ್ಟ, ಬೆಂಗಳೂರು. 


ಉಪನ್ಯಾಸಕರು 


18.05.84 


18.05.2000 











ದಿ: ಕೆ.ಟಿ. ತ್ಯಾಗರಾಜ್‌ ಅರಸ್‌ 
ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ 
ಸಂಸ್ಥೆ ಹೆಸರಘಟ್ಟ, 
6 ಆ 
ಬೆಂಗಳೂರು. 





ಉಪನ್ಯಾಸಕರು (ನಿಧನ) 


28.09.87 








28.09.2000 








ಭಾಗ - ೨ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ 


೫೪೯ 








1 


2 


3 


4 





ಕೆಮಿಕಲ್‌ ಇಂಜಿನಿಯರಿಂಗ್‌ ವಿಭಾಗ 








ಪಿ.ವಿ. ಕರುಣಾಕರನ್‌, 
ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು. 





ಉಪನ್ಯಾಸಕರು 





25.05.84 





25.05.2000 





ಪ್ರಿಂಟಿಂಗ್‌ ಟೆಕ್ನಾಲಜಿ ವಿಭಾಗ 





ವಿ.ಇ. ರಾಮನ್‌, 
ಉಪನಿರ್ದೇಶಕರು, ತಾಂತ್ರಿಕ ಶಿಕ್ಷಣ 
ನಿರ್ದೇಶನಾಲಯ, ಬೆಂಗಳೂರು. 


ಉಪನಿರ್ದೇಶಕರು 
(ನಿಧನ) 


25.11.72 


01.04.93 





ಮಹಮದ್‌ ಸಮಿ ಉಲ್ಲಾ 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು 


10.01.85 


28.07.2000 





ಎ.ವಿ. ಶ್ರೀರಾಮ್‌ ರೆಡ್ಡಿ 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು 


10.01.85 


28.07.2000 





ಎನ್‌. ರಮೇಶ್‌ (ನಿವೃತ್ತ) 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು (ನಿವೃತ್ತ 


19.10.77 


19.10.93 





ಕೆ.ಎನ್‌. ಗೋಪಾಲ್‌ ರಾವ್‌ 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು 


01.02.78 


01.02.94 





ಪಿ.ಎ. ರಾಘವೇಂದ್ರ (ನಿವೃತ್ತ) 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು (ನಿವೃತ್ತ 


21.11.86 


28.07.2000 





ಯು. ಶ್ರೀನಿವಾಸನ್‌ 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು 


28.09.87 


28.09.2000 





ಅಶೋಕರಾಜು ಎಂ. 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು 


18.02.85 


28.07.2000 





ಜಿ. ನರಸಿಂಹಮೂರ್ತಿ (ನಿವೃತ್ತ) 
ಸರ್ಕಾರಿ ತಾಂತ್ರಿಕ ಮುದ್ರಣ ಸಂಸ್ಥೆ, 
ಬೆಂಗಳೂರು. 


ಉಪನ್ಯಾಸಕರು (ನಿವೃತ್ತ 


04.01.77 


01.04.93 





ಟೆಲಿಕಮ್ಯುನಿಕೇಷನ್‌ ಇಂಜಿನಿಯರಿಂಗ್‌ ವಿಭಾಗ 





ಸಿ. ಕಮಲಾಕ್ಷಿ, 
ಎಸ್‌.ಜೆ. (ಸರ್ಕಾರಿ) ಪಾಲಿಟೆಕ್ನಿಕ್‌, 
ಬೆಂಗಳೂರು. 


ಉಪನ್ಯಾಸಕರು 


13.08.83 


13.08.99 





ಸಿಬಿಲ್‌.ಎಲ್‌. ಪಿಂಟೋ, 
ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು. 


ಉಪನ್ಯಾಸಕರು 


24.11.86 


28.07.2000 





ಹೆಚ್‌. ಮಾದಯ್ಯ, 
ಹಿರಿಯ ಸಂಶೋದನಾಧಿಕಾರಿ, ತಾಂತ್ರಿಕ 
ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು. 


ಉಪನ್ಯಾಸಕರು 


11.07.89 


11.07.2002 











ಜೆ. ರಮೇಶ್‌ 
ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ 
ಸಂಸ್ಥೆ, ಹೆಸರಘಟ, 
6 (x) 
ಬೆಂಗಳೂರು. 





ಉಪನ್ಯಾಸಕರು 





16.10.78 





16.10.94 




































































೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - ೨ 
1 2 3 4 5 

5. ಅನಿಲ್‌ ಕುಮಾರ್‌ (ನಿವೃತ್ತ) ಉಪನ್ಯಾಸಕರು (ನಿವೃತ್ತ) 02.08.84 28.07.2000 
ಅಭಿವೃದ್ಧಿ ಅಧಿಕಾರಿ, ತಾಂತ್ರಿಕ ಶಿಕ್ಷಣ 
ನಿರ್ದೇಶನಾಲಯ, ಬೆಂಗಳೂರು. 
ಆಟೋಮೊಬೈಲ್‌ ಇಂಜಿನಿಯರಿಂಗ್‌ ವಿಭಾಗ 

1. ಚೆನ್ನಕೇಶವ ಕೆ. ಪ್ರಭಾರೆ ನಿರ್ದೇಶಕರು 10.10.79 10.10.95 
ಪ್ರಭಾರೆ ನಿರ್ದೇಶಕರು, 
ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, 
ಬೆಂಗಳೂರು. 

2 ಎಸ್‌.ಕೆ. ರಾಜೇಗೌಡ ಉಪನ್ಯಾಸಕರು 30.06.80 30.06.96 
ಸಿಪಿಸಿ (ಸರ್ಕಾರಿ) ಪಾಲಿಟೆಕ್ನಿಕ್‌, ಮೈಸೂರು. 

3. ಸಯ್ಯದ್‌ ಅಬ್ದುಲ್‌ ಜಬ್ಬಾರ್‌ ಉಪನ್ಯಾಸಕರು 07.09.81 07.09.97 
ಸರ್ಕಾರಿ ಪಾಲಿಟೆಕ್ನಿಕ್‌, ಚೆನ್ನಪಟ್ಟಣ. 

4. ಹೆಚ್‌. ಭಾಷಾ ಸಾಹೇಬ್‌ ಉಪನ್ಯಾಸಕರು (ನಿವೃತ್ತ) 10.09.82 10.09.98 
ವಿಭಾಗಾಧಿಕಾರಿ (ನಿವೃತ್ತ ಸರ್ಕಾರಿ ಕಿರಿಯ 
ತಾಂತ್ರಿಕ ಶಾಲೆ, ಬಳ್ಳಾರಿ. 

5. ದಿ: ಡಿ.ವಿ. ನಟರಾಜ್‌ ಸಹಾಯಕ ನಿರ್ದೇಶಕರು 27.09.82 27.09.98 
ತಾಂತ್ರಿಕ ಶಿಕ್ಷಣ, ನಿರ್ದೇಶನಾಲಯ, (ನಿಧನ) 
ಬೆಂಗಳೂರು. 

6. ಆನಂದ ಪೂಜಾರಿ ಸಹಾಯಕ ನಿರ್ದೇಶಕರು 08.06.87 08.06.98 
ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, 
ಬೆಂಗಳೂರು. 

7. ಹೆಚ್‌.ಆರ್‌. ನಾಗೇಂದ್ರಸ್ವಾಮಿ ಸಹಾಯಕ ನಿರ್ದೇಶಕರು 27.10.84 07.06.2000 
ತಾಂತ್ರಿಕ ಶಿಕ್ಷಣ, ನಿರ್ದೇಶನಾಲಯ, 
ಬೆಂಗಳೂರು. 

8. (ಕೆ. ಕೃಷ್ಣಮೂರ್ತಿ, ಉಪನ್ಯಾಸಕರು 31.08.84 28.07.2000 
ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು. 

9. ಎಲ್‌. ಲಿಂಗರಾಜು ಉಪನ್ಯಾಸಕರು 31.10.84 28.07.2000 
ಸಿಪಿಸಿ ಸರ್ಕಾರಿ ಪಾಲಿಟೆಕ್ಲಿಕ್‌, ಮೈಸೂರು. 

10. |ಕೆ.ಎ. ಸತ್ಯನಾರಾಯಣ ಶೆಟ್ಟಿ ಉಪನ್ಯಾಸಕರು 19.08.86 28.07.2000 
ಎಸ್‌.ಜೆ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಬೆಂಗಳೂರು. 

11. ಟಿ. ಪ್ರಭಾಕರ್‌, ಉಪನ್ಯಾಸಕರು 22.05.86 28.07.2000 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಳ್ಳಾರಿ. 

12. ಹೆಚ್‌.ಬಿ. ವೇಣುಗೋಪಾಲ್‌ ಉಪನ್ಯಾಸಕರು 15.04.88 15.04.2001 
ಎಸ್‌.ಜೆ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಬೆಂಗಳೂರು. 

13. ಬಿ. ರಾಮಕೃಷ್ಣ ಪ್ರಸಾದ್‌ ಉಪನ್ಯಾಸಕರು 31.03.88 31.03.2001 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಳ್ಳಾರಿ. 

14. ರಾಜಗೋಪಾಲ್‌ ಭಟ್‌ ಕೆ. ಉಪನ್ಯಾಸಕರು 14.11.89 14.11.2002 
ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು 

15. ಕೆಂಪೇಗೌಡ ಹೆಚ್‌.ಕೆ. ಉಪನ್ಯಾಸಕರು 05.11.89 05.11.2002 
ಸಿಪಿಸಿ ಸರ್ಕಾರಿ ಪಾಲಿಟೆಕ್ಸಿಕ್‌, ಮೈಸೂರು. 

16. ರಮೇಶ್‌ ಬಿ.ಹೆಚ್‌. ಉಪನ್ಯಾಸಕರು 05.11.89 05.11.2002 








ಎಸ್‌.ಜೆ. (ಸರ್ಕಾರಿ) ಪಾಲಿಟೆಕ್ನಿಕ್‌, 
ಬೆಂಗಳೂರು. 






























































ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ೫೫೧ 
1 2 3 4 5 

17. ಎಂ. ಮಂಜುನಾಥ್‌ ಉಪನ್ಯಾಸಕರು 14.11.89 14.11.2002 
ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು. 

18. ಬಿ.ಎಸ್‌. ಉಮಾಪತಿ ಉಪನ್ಯಾಸಕರು 05.07.89 05.07.2002 
ಸರ್ಕಾರಿ ಪಾಲಿಟೆಕ್ನಿಕ್‌, ತುಮಕೂರು. 

19. ಕೊಠಗಿ ರುದ್ರಪ್ರಸಾದ್‌ ಉಪನ್ಯಾಸಕರು 10.11.89 10.11.2002 
ಶ್ರೀಮತಿ ಎಲ್‌.ವಿ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಹಾಸನ. 
ಮೆಟಲರ್ಜಿ ವಿಭಾಗ 

1. | ಎಸ್‌.ಆರ್‌. ಲಕ್ಷ್ಮೀನಾರಾಯಣ ಉಪನ್ಯಾಸಕರು 04.08.83 04.08.99 
ವಿಐಎಸ್‌ಎಸ್‌ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, 
ಭದ್ರಾವತಿ. 

2. ಎನ್‌. ಶೇಷಗಿರಿರಾವ್‌ ಉಪನ್ಯಾಸಕರು 01.05.87 28.07.2002 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಳ್ಳಾರಿ. 
ಹೀಟ್‌ಪವರ್‌ ಟೆಕ್ನಾಲಜಿ ವಿಭಾಗ 

1. ಎಂ.ಎಸ್‌. ಲಕ್ಷ್ಮೀನಾರಾಯಣ ಮೂರ್ತಿ, ಸಹಾಯಕ ನಿರ್ದೇಶಕರು 01.08.79 01.08.95 
ಸಹಾಯಕ ನಿರ್ದೇಶಕರು (ನಿವೃತ್ತ) ತಾಂತ್ರಿಕ (ನಿವೃತ್ತ) 
ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು. 








ಕೆ.ಎಸ್‌. ವೇಣುಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಶಿಕ್ಷಣ ಇಲಾಖೆ. 


ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 94 ಡಿಟಿಇ 2003, ಬೆಂಗಳೂರು, ದಿನಾಂಕ:1ನೇ ಸೆಪ್ಟೆಂಬರ್‌, 2003 


ಅನುಬಂಧ-2 


ರಾಜ್ಯದ ಸರ್ಕಾರಿ ಪಾಲಿಟೆಕ್ನಿಕ್‌ಗಳಲ್ಲಿ ಡಿಪ್ಲೋಮಾ ವಿದ್ಯಾರ್ಹತೆಯ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವೇತನ 


ಶ್ರೇಣಿ ರೂ.10,000-325-15,200ದಲ್ಲಿ ಸ್ಥಾನೀಕರಣ ಹೊಂದಲು ಅರ್ಹರಿರುವ ಉಪನ್ಯಾಸಕರುಗಳ ಸೇವಾ ವಿವರ: 





2 (ot 


ಉಪನ್ಯಾಸಕರ ಹೆಸರು ಮತ್ತು ಕಾರ್ಯ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ: ಶ್ರೀಮತಿ 


ಈಗಿನ ಹುದ್ದೆ 


ಸೇವೆಗೆ ಸೇರಿದ 
ದಿನಾಂಕ 


ಹಿರಿಯ ವೇತನ 
ಶ್ರೇಣಿಗೆ ಸ್ಥಾನೀಕರಣ 
ನೀಡಿದ ದಿನಾಂಕ 





ಎ 


2 


5 





ಯಾಂತ್ರಿಕ ಇಂಜಿನಿಯರಿಂಗ್‌ ವಿಭಾಗ 





ರಿಯಾಜ್‌ ಉರ್‌ ರೆಹಮಾನ್‌ 
ಎಸ್‌.ಜೆ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಬೆಂಗಳೂರು. 


ಉಪನ್ಯಾಸಕರು 


04.03.92 


04.03.2000 





ಸಿವಿಲ್‌ ಇಂಜಿನಿಯರಿಂಗ್‌ ವಿಭಾಗ 





ಸಿ. ಚನ್ನವೀರಪ್ಪ (ನಿವೃತ್ತ) 
ಸರ್ಕಾರಿ ಪಾಲಿಟೆಕ್ನಿಕ್‌, 
ತುಮಕೂರು. 


ಉಪನ್ಯಾಸಕರು (ನಿವೃತ್ತ 


23.08.84 


01.04.93 





ವಿದ್ಯುತ್‌ ಇಂಜಿನಿಯರಿಂಗ್‌ ವಿಭಾಗ 





ವಿಜಯ್‌ಕುಮಾರ್‌ ಉಪ್ಪಿನ್‌ 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಿಜಾಪುರ. 


ಉಪನ್ಯಾಸಕರು 


21.02.92 


21.02.2000 





ಸುರೇಶ್‌ ಪುಟಾಣೆ, 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಿಜಾಪುರ. 


ಉಪನ್ಯಾಸಕರು 


21.02.92 


21.02.2000 





ಟಕ್ಸ್‌ಟೈಲ್ಸ್‌ ವಿಭಾಗ 











ವಿ.ಪಿ. ನಾಡಗೌಡ, 
ಸರ್ಕಾರಿ ತಾಂತ್ರಿಕ ಜವಳಿ ಸಂಸ್ಥೆ, 
ಬೆಂಗಳೂರು. 





ಪ್ರಾಂಶುಪಾಲರು (ನಿವೃತ್ತ) 


13.01.87 








13.01.95 




























































































೫೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨, ೨೦೦೩ ಭಾಗ - 
1 2 3 4 5 

ರಬ್ಬರ್‌ ಟೆಕ್ನಾಲಜಿ ವಿಭಾಗ 

1. ಬಾಬು ದೇವಾಡಿಗ, ಉಪನ್ಯಾಸಕರು 06.07.90 06.07.98 
ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು. 
ಕೆಮಿಕಲ್‌ ಇಂಜಿನಿಯರಿಂಗ್‌ ವಿಭಾಗ 

1. ಗೋವಿಂದರಾಜು, ಹಿರಿಯ ತಾಂತ್ರಿಕ 27.11.92 27.11.95 
ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, ಸಹಾಯಕರು 
ಬೆಂಗಳೂರು. 

2. ಡಿ. ರಮಾನಂದ ನಾಯಕ್‌, ಉಪನ್ಯಾಸಕರು 07.12.91 07.12.99 
ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರು. 
ಆಟೋಮೊಬೈಲ್‌ ಇಂಜಿನಿಯರಿಂಗ್‌ ವಿಭಾಗ 

1. ನಿರಂಜನ್‌ದಾಸ್‌ ರಾಜ್ಬಾನ್‌ ಜೆ. ಉಪನ್ಯಾಸಕರು 02.05.92 02.05.2000 
ಸರ್ಕಾರಿ ಪಾಲಿಟೆಕ್ಸಿಕ್‌, ತುಮಕೂರು. 

2 ಜಿ.ವೈ ಸತ್ಯನ್‌, ಉಪನ್ಯಾಸಕರು 20.02.91 20.02.99 
ಎಸ್‌.ಜೆ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಬೆಂಗಳೂರು. 

3. ರಾಜಶೇಖರ ಪರಪ್ಪ ಕಿರಗಿ, ಉಪನ್ಯಾಸಕರು 20.02.91 20.02.99 
ಸರ್ಕಾರಿ ಪಾಲಿಟೆಕ್ನಿಕ್‌, ತುಮಕೂರು. 

4. ಕೆ.ಎ. ಮೂರ್ತಿ, ಉಪನ್ಯಾಸಕರು 20.02.91 20.02.99 
ಸರ್ಕಾರಿ ಪಾಲಿಟೆಕ್ನಿಕ್‌, 
ಬಳ್ಳಾರಿ. 

5. ಕೆ. ಗೋಪಿನಾಥ್‌, ಉಪನ್ಯಾಸಕರು 04.03.92 04.03.2000 
ಸರ್ಕಾರಿ ಪಾಲಿಟಿಕ್ಸಿಕ್‌, ಕುಶಾಲ್‌ನಗರ. 

6. ಐವಾನ್‌ ಡಿ. ಸಿಲ್ದಾ, ಉಪನ್ಯಾಸಕರು 27.02.92 27.02.2000 
ಸರ್ಕಾರಿ ಪಾಲಿಟೆಕ್ಸಿಕ್‌, ಕುಶಾಲ್‌ನಗರ. 

7. ವೆಂಕಟೇಶ್‌, ಉಪನ್ಯಾಸಕರು 27.02.92 27.02.2000 
ಶ್ರೀಮತಿ ಎಲ್‌.ವಿ. ಸರ್ಕಾರಿ ಪಾಲಿಟೆಕ್ನಿಕ್‌, 
ಹಾಸನ. 

8. ನಾಗರಾಜ ವೈ.ಆರ್‌. ಉಪನ್ಯಾಸಕರು 27.02.92 27.02.2000 
ಸಿಪಿಸಿ ಸರ್ಕಾರಿ ಪಾಲಿಟೆಕ್ಲಿಕ್‌, ಮೈಸೂರು. 

9. ಎಲ್‌. ಚೆಂದ್ರಶೇಖರ್‌, ಉಪನ್ಯಾಸಕರು 27.02.92 27.02.2000 
ಸಿಪಿಸಿ ಸರ್ಕಾರಿ ಪಾಲಿಟೆಕ್ಲಿಕ್‌, ಮೈಸೂರು. 

10. ಶಿವಕಾಳಿಮಠ್‌ ಎಸ್‌.ಜಿ. ಉಪನ್ಯಾಸಕರು 09.03.92 09.03.2000 
ಸರ್ಕಾರಿ ಪಾಲಿಟೆಕ್ನಿಕ್‌, ಬೆಳಗಾಂ. 

11. ಹೆಚ್‌. ನಾಗರಾಜ್‌, ಉಪನ್ಯಾಸಕರು 28.02.92 28.02.2000 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಳ್ಳಾರಿ. 

12. ಎನ್‌. ಹನುಮಂತಗೌಡ ಉಪನ್ಯಾಸಕರು 02.03.92 02.03.2000 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಾಗೇಪಲ್ಲಿ. 

13. | ಎಸ್‌.ಕೆ. ಪುಟ್ಟಸ್ವಾಮಿ, ಉಪನ್ಯಾಸಕರು 07.03.92 07.03.2000 
ಸರ್ಕಾರಿ ಪಾಲಿಟೆಕ್ನಿಕ್‌, ಬಳ್ಳಾರಿ. 

14. ಎನ್‌. ದಾಮೋದರ್‌, ಉಪನ್ಯಾಸಕರು 05.06.92 05.06.2000 
ಸರ್ಕಾರಿ ಪಾಲಿಟೆಕ್ನಿಕ್‌, 
ಚನ್ನಪಟ್ಟಣ. 

ಕೆ.ಎಸ್‌. ವೇಣುಗೋಪಾಲ್‌ 
ಪಿ.ಆರ್‌. 1163 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಶಿಕ್ಷಣ ಇಲಾಖೆ. 





